AW, 
MU 1 ನ್ನ್ನ 
e  _ 
= _—— ’ 
& 
} 
We 
& 
೪ 1.4 ಈ 
[s N e 4 ಬ 
Rp nS ‘ 
[a Na Wa 
E ್ಯ ಬ 
©" ಕ 
pS >A 
f * ಹ್‌ ಲಾ 
ka 


ಅತಿಸೂಕ್ಷ್ಮ ಸೋಂಕುಕಾರಕ ಜೀವಿಗಳು 


ವೈರಸ್‌ಗಳೆಂದರೇನು? ಅವುಗಳನ್ನು 
ಹೇಗೆ ಕಂಡುಹಿಡಿಯಲಾಲುತು? 
ಅವುಗಳ ರಚನೆಯ ಕುರಿತು ನಮಗೆಷ್ಟು 
ಗೊತ್ತು? ಅವುಗಳ ಸ್ಪಪ್ರತೀಕರಣ 
ಹಾಗು ಪುನರುತ್ಪಾದನೆ ಹೇಗಾಗುತ್ತದೆ? 
ಅವೆಲ್ಪ್ಲಂದ ಬಂದಿವೆ? ನಮಗೆ 
ಪ್ರಯೋಜನಕಾರಿಯಾಗಿರುವ 
ಯಾವುದಾದರೂ ವೈರಸ್ಸುಗಳ ಬಣ್ಣೆ 
ನಮಗೆ ತಿಆದಿದೆಯೇ? 


pA ೦ದು ಜಗತ್ತು ಹಿಂದೆಂದೂ ಕಂಡುಕೇಳರಿಯದ 
ವೈರಸ್ಸಿನ ಆಪತ್ತನ್ನು ಎದುರಿಸುತ್ತಿದೆ. 
ಇದೊಂದೇ ನಮಗೆ ಗೊತ್ತಿರುವ ವೈರಸ್ಸಿನ 
ಸೋಂಕಲ್ಲ. ಸಸ್ಯ ಮತ್ತು ಪ್ರಾಣಿಗಳ ಹಲವಾರು 
ಕಾಯುಲೆಗಳು ವೈರಸ್ತಿನಿಂದ ಬರುತ್ತವೆ. ನೆಗಡಿ. 
ಡೆಂಗ್ಯೂ, ಸಿಡುಬು, ದಡಾರ, ರೇಬೀಸ್‌, 
ಪೋಲಯೋ, ಕಾಮಾಲೆ, ಕೆಲ ಬಗೆಯ 
ಕ್ಯಾನ್ಸರ್‌. ಏಡ್‌ ಇತ್ಯಾದಿ ವೈರಾಣು ಸೋಂಕುಗಳು 
ಮಾನವ ಇತಿಹಾಸದಲ್ಲ ದಾಖಲಾಗಿರುವ ಕೆಲ 
ಉದಾಹರಣೆಗಳಾಗಿವೆ. 


ಸ್ವರೂಪ ಮತ್ತು ರಚನೆ 

ವೈರಸ್‌ಗಳ ಅಸ್ತಿತ್ಯ ಮತ್ತು ರಚನೆ ಹಲವಾರು 
ವರ್ಷಗಳ ಕಾಲ ರಹಸ್ಯವಾಗಿದ್ದವು. 
ಹತ್ತೊಂಭತ್ತನೆಯ ಶತಮಾನದ ಆದಿಭಾಗದವರೆಗೂ 
ಬ್ಯಾಕ್ಟೀರಿಯಾಗಳೇ ಅತ್ಯಂತ ಸೂಕ್ಷ 
ರೋಗಾಣುಗಳೆಂದು ನಂಬಲಾಗಿತ್ತು. ವೈರಸ್‌ಗಳ 
ಪತ್ತೆಯಲ್ಲ 1883ರಲ್ಲ ಜರ್ಮನ್‌ ವಿಜ್ಞಾನಿ ಅಡಾಲ್ಡ್‌ 


Rugoecep 


pk 
PN 


ಭೋಲೇಶ್ವರ ದುಬೆ 


ಮೇಯರ್‌ (Adolph Mayer) ತಂಬಾಕಿನ 
ಸಸ್ಯಗಳ ಮೊಸಾಲುಕ್‌ ರೋಗದ ಕುರಿತು 
ಕೈಗೊಂಡ ಸರಳ ಪ್ರಯೋಗಗಳು ಮಹತ್ವದ 
ಪಾತ್ರವಹಿಸಿದವು (ಚಿತ್ರ 1ನ್ನು ನೋಡಿ). 
ಆರೋಗ್ಯವಂತ ತಂಬಾಕಿನ ಗಿಡಕ್ಕೆ 
ಸೋಂಕಿತ ಗಿಡದ ರಸವನ್ನು ಚುಚ್ಚಿದರೆ 
ರೋಗ ಹರಡುತ್ತದೆ ಎಂದು ಮೇಯರ್‌ 
ತೋರಿಸಿಕೊಟ್ಟ. ರಷ್ಯಾದ ಜೀವವಿಜ್ಞಾನಿ 
ಡಿಮಿಟ್ರ ಇವಾನೋವಪ್ಲಿ, (Dmitri vanovsky) 
18೨೨ರ ಸೋಂಕಿತ ತಂಬಾಕಿನ ಗಿಡದ 
ರಸವನ್ನು ವಿಶೇಷ ಪಿಂಗಾಣಿ ಶೋಧಕದ 
ಮೂಲಕ ಸೋಸಿದನು. ಠ ಶೋಧಕದ 
ರಂಧ್ರಗಳು ಬ್ಯಾಕ್ಷೀರಿಯಾಗಳು ನುಸುಳ 
ಹೋಗಲು ಸಾಧ್ಯವಿಲ್ಲದಷ್ಟು ಸಣ್ಣಗಿದ್ದವು. 
ಬ್ಯಾಕ್ಟೀರಿಯಾಗಳು ಸೋಸಿದ 
ಸಸ್ಯರಸದಲ್ಲರದೇ ಹೋದರೂ ಕೂಡ 
ಸೋಸಿದ ರಸವು ಸೋಂಕು ತರಿಸಬಲ್ಲದು 
ಎಂದು ಇವಾನೋವಫ್ಲಿ ಕಂಡುಕೊಂಡನು. 


ಐ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 | 11 


ಸರಿಸುಮಾರು ಇದೇ ಸಮಯದಲ್ಲ ಡಚ್‌ 
ಸೂಕ್ಸ್ಯಾಣು ವಿಜ್ಞಾನಿ ಮಾರ್ಟನಸ್‌ 
ಬೈಜರಿಂಕ್‌ (Martinus Beijerinck), 
ಇವಾನೋವ್ಲಿ ಪ್ರಯೋಗದ ಶೋಧಿತ 
ದ್ರವದಲ್ಲ ಬ್ಯಾಕ್ಟೀರಿಯಾಗಿಂತಲೂ ಚಿಕ್ಕದಾದ 
ಸೋಂಕುಕಾರಕ ಜೀವಿಯಿರಬಹುದೆಂದು 
ಸೂಚಿಸಿದ. ಈ ಸೋಂಕುಕಾರಕ 
ಜೀವಿಯನ್ನು ಅವನು "ಕಂಲಬಾಜಯಮ್‌ 
ವೈವಮ್‌ ಫ್ಲೂಯುಡಮ್‌” (contagium 
vivum fluidum), ಅ೦ದರೆ, "ಸಾಂಕ್ರಾಮಿಕ 
ವಿಷಕಾರಿ ದ್ರವ” ಎಂದು ಕರೆದ. ಅಮೇರಿಕಾದ 
ವಿಜ್ಞಾನಿ ಪೆಂಡೆಲ್‌ ಸ್ತಾನ್ಲಿ (Wendell Stanley) 
ಲೊಬ್ಯಾಕೋ ಮೊಸಾುಕ್‌ ವೈರಸ್ತನ್ನು 
1೨35ರಲ್ಲಿ ಹರಳುಗಟ್ಟಸಿ ಅದರ ಕಣ 
ಸ್ವರೂಪವನ್ನು ನಿರೂಪಿಸಿದ. 


ಚಿತ್ರ 1 ತಂಬಾಕಿನ ಮೊಸಾಲುಕ್‌ ಕಾಲುಲೆಯ 
ಕುರಿತು ಹಲವಾರು ವಿಜ್ಞಾನಿಗಳ ಅಧ್ಯಯನಗಳು 
ಟೊಖ್ಯಾಕೋ ಮೊಸಾಲುಕ್‌ ವೈರಸ್‌ (TMV) 

ಹಾಗು ಇನ್ನಿತರ ವೈರಸ್‌ಗಳ ಸಂಶೋಧನೆಗೆ 
ಕಾರಣವಾಲುತು. ಈ ಸೋಂಕು ಮೊಸಾಲುಕ್‌ನಂತೆ 


ತಂಬಾಕಿನ ಎಲೆಗಳ ಮೇಲೆ ಬಣ್ಣಬಣ್ಣದ ಕಲೆ ಮತ್ತು 
ವರ್ಣರಹಿತ ಎಲೆಗಳನ್ನು ಮೂಡಿಸುತ್ತದೆ. 


ಕೃಪೆ: R.J. Reynolds, USDA Forest Service, 
Wikimedia Commons. URL: https://commons. 
wikimedia.org/wiki/File:Tobacco_mosaic_virus_ 
symptoms_tobacco.jpg. License: CC-BY. 


ಈ ಸಾಧನೆಗಾಗಿ 1946ರಲ್ಪ ಸ್ಲಾನ್ಲಿ ಮೋಬೆಲ್‌ 
ಪಾರಿತೋಷಕವನ್ನು ರಸಾಯನವಿಜ್ಞಾನದಲ್ಲ 
ಪಡೆದ. ಇದು. ವೈರಸ್‌ಗಳ ಪ್ವರೂಪದ ಕುರಿತು 
ನಿರಂತರ ಚರ್ಚೆಗಳಗೆ ನಾಂದಿ ಹಾಡಿತು. 
ವೈರಸ್‌ಗಳನ್ನು ಜೀವಾಣುಗಳೆಂದು 
ವರ್ಗೀಕರಿಸಬೇಕೆ ಅಥವಾ ನಿರವ 
ಕಣಗಳೆಂದೇ ಎಂಬುದು ಈ ಚರ್ಚೆಗಳ 
ಮುಖ್ಯ ಪ್ರಶ್ನೆಯಾಗಿತ್ತು. ಈ ಚಿಕ್ಕ ಘಟಕಗಳ 
ಪುರನುತ್ತಾದನೆಗೆ ಜೀವಂತ ಕೋಶಪವೊಂದರ 
ಆಶ್ರಯ ಬೇಕಾಗಿತ್ತು. ಬೇರೆ ಜೀವಿಗಳಂತೆ 
ಅವುಗಳೂ ಆನುವಂಶಿಕ ವಸ್ತುಗಳನ್ನು 
ಹೊಂದಿದ್ದು. ಅವುಗಳಗೆ 
ಸ್ಪಪ್ರತೀಕರಣಗೊಳ್ಳುವ ಮತ್ತು 
ಪುನರುತ್ತಾದನಾ ಸ ಸಾಮರ್ಥ್ಯವಿದೆ: WE 
ಅಲ್ಲದೇ ತಮಗೆ ಆಶ್ರಯವನ್ನಿ ತ್ತ ಪ್ರಾಣಿ, ಸಸ್ಯ 
ಮತ್ತು ಬ್ಯಾಕ್ಟೀರಿಯಾಗಳಗೆ ರೋಗವನ್ಯವು 


12 | ೫ ವಂಡರ್‌... 


ತರಿಸಬಲ್ಲವು. ಆದರೆ, ಸಾಮಾನ್ಯ 
ಜೀವಿಗಳಂತೆ ವೈರಸ್‌ಗಳು ಉಸಪಿರಾಡವು, 
ಅವುಗಳಗೆ ತಮ್ಯದೇ ಆದ ಚಯಾಪಚಯ 


ಕ್ರಿಯೆಗಳಲ್ಲ. ಅವು ಬೆಳೆಯುವುದಿಲ್ಲ ಹಾಗು 


ಅವುಗಳನ್ನು ಹರಳುಗಣ್ಣಸಬಹುದು. 
ಸ್ಥೂಲವಾಗಿ ಹೇಳುವುದಾದರೆ, ಅವು ನಮಗೆ 
ತಿಆದಿರುವ ತೀರಾ ರಹಸ್ಯಮಯ 
ಜೀವಿಗಕಲ್ಲ ಒಂದಾಗಿವೆ. 


ವೈರಸ್‌ಗಳು ಎಷ್ಟು ಸಣ್ಣ ಎಂದರೆ, 
ಬರಿಗಣ್ಣಿನಿಂದಷ್ಟೇ ಅಲ್ಲದೇ ಸಾಮಾನ್ಯ 
ಸೂಕ್ಷದರ್ಶಕಗಳಂದಲೂ ಅವುಗಳನ್ನು 
ನೋಡಲಾಗದು. ನಮಗೆ ಗೊತ್ತಿರುವ ಅತಿ 
ದೊಡ್ಡ ವೈರಸ್‌ನ ಗಾತ್ರ ಕೇವಲ ಸುಮಾರು 
750 nm (1 nm = 10° mm ಅಥವಾ ಒಂದು 
ಮಿಲೀಮೀಟರಿನ ಹತ್ತು ಲಕ್ಷದೊಕಳಗೊಂದು 
ಪಾಲು). ವೈರಸ್‌ನ ರಚನೆ ಸರಳವಾಗಿದ್ದು. 
"ಪ್ರೋಟೀನ್‌ ಕವಚದೊಳಗೆ ತನ್ನ 
ಆನುವಂಶಿಕ ವಸ್ತುವನ್ನು ಹೊಂದಿರುವ 
ರೋಗಾಣು ಕಣ'ವೆಂದು ಅದನ್ನು 
ಊಹಿಸಿಕೊಳ್ಳಬಹುದು. ಒಂದೆಳೆ ಅಥವಾ 
ಎರಡೆಳೆಯ ಡಿಎನ್‌ಎ ಅಥವಾ 
ಆರ್‌ಎನ್‌ಎಯನ್ನು ಆನುವಂಶಿಕ 
ವಸ್ತುವನ್ನಾಗಿ ಅದು ಹೊಂದಿದೆ. 

ಈೇ ಆಧಾರದ ಮೂಲಕ ವೈರಸ್‌ಗಳನ್ನು 
ಗುರುತಿಸಲಾಗುತ್ತದೆ ಮತ್ತು ವರ್ಗೀಕರಣ 
ಮಾಡಲಾಗುತ್ತದೆ. ಈ ತನಕ 
ಗುರುತಿಸಲಾಗಿರುವ ವೈರಸ್‌ಗಳಲ್ಲ ಎರಡೂ 
ನ್ಯೂಕ್ಲಿಕ್‌ ಆಮ್ಲಗಳನ್ನು ಹೊಂದಿರುವ 
ವೈರಸ್‌ಗಳು ಕಂಡುಬಂದಿಲ್ಲ. ಜೀನೋಮ್‌ 
ಎಂದು ಕರೆಯಲಾಗುವ ಆನುವಂಶಿಕ 
ವಸ್ತುವನ್ನು ಕ್ಯಾಪ್ರಿಡ್‌ ಅಥವಾ ಪ್ರೋಟೀನ್‌ 
ಕವಚವು ರಕ್ಷಿಸುತ್ತದೆ ಮತ್ತು ವೈರಸ್ಸಿಗೆ 
ಆಕಾರವನ್ನು ಕೊಡುತ್ತದೆ. ಕೆಲ ವೈರಸ್‌ಗಳು. 
ಉದಾಹರಣೆಗೆ, ಮಾನವರಲ್ಪ ಸಾಮಾನ್ಯ 
ಶೀತ, ಇನ್‌ಫಪ್ಲುಯೆಂರಾ ಅಥವಾ 
ಕೋವಿಡ್‌-1೨ಗೆ ಕಾರಣವಾಗುವ 
ವೈರಸ್‌ಗಳು ಹ್ರೋಟೀನ್‌ ಕವಚದ ಮೇಲೆ 
ಫಾಸ್ಟೋಲಪಿಡ್‌ ' ಹೊದಿಕೆಯನ್ನು 
ಹೊಂದಿರುತ್ತವೆ. ಹೆಚ್ಚಾಗಿ ad 
ಕೋಶದಿಂದ ಉದ್ಧವಿಸುವ ಈ ಹೊದಿಕೆಯಲ್ಪ 
ವೈರಸ್ಸಿನ ಪ್ರೋಟೀನ್‌ ಮತ್ತು 
ದ್ಲೊಕೋಪ್ರೋಟೀನೂ ಇದ್ದಿರಬಹುದು. 
ಪ್ರೋಟೀನ್‌ ಕ್ಯಾಪಫ್ಲಿಡ್‌ ಮತ್ತು 
ಫಾಸ್ಟೋಲಪಿಡ್‌ ಹೊದಿಕೆಯ (ಒಂದೊಮ್ಮೆ 
ಇದ್ದರೆ) ಸಹಾಯದಿಂದ ವೈರಸ್ಸು ಆತಿಥೇಯ 
ಕೋಶಕ್ಕೆ ಸೋಂ೦ಕನ್ನುಂಟುಮಾಡುತ್ತದೆ (ಚಿತ್ರ 
2ನ್ನು ನೋಡಿ). 


ಸ್ಪಪ್ರತೀಕರಣ ಮತ್ತು ಪುನರುತ್ತಾದನೆ 
ಆತಿಥೇಯ ಕೋಶದ ಹೊರಗೆ ವೈರಸ್‌ಗಳು 
ಗಾಜ, ನೀರು, ಮಣ್ಣು ಮತ್ತು ಹಲವಾರು 
ಮೇಲ್ಮೈಗಳಲ್ಲ ಜೈವಿಕವಾಗಿ ನಿಷ್ಟಿಯ 
ಕಣಗಳಕಂತೆ ಇರಬಲ್ಲವು. ಸಂಭವನೀಯ 


ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಜನವರಿ 2021 


ಆತಿಥೇಯ ಕೋಶದ ಸಂಪಕಕಕ್ಷೆ 
ಬಂಡೊಡನೆ ವೈರಸ್ಸಿಗೆ ಜೀವ 
ಬಂದಂತಾಗಿ ಅದು ಸ್ಪಪ್ರತೀಕರಣ ಮತ್ತು 
ಮುನರುತ್ತಾದನೆಯ ಸ ಸಾಮರ್ಥ್ಯವನ್ನು 
ಹೊಂದುತ್ತದೆ. ಉದಾಹರಣೆಗೆ, ಸಾಮಾನ್ಯ 
ಶೀತಕ್ಷೆ ಕಾರಣವಾಗುವ, ಹೊದಿಕೆಯನ್ನು 
ಹೊಂದಿರುವ ಆರ್‌ಎನ್‌ಎ ವೈರಸ್ಸುಗಳು 
ಮಾನವನ ಶ್ವಾಸಕೋಶದ ಯಾವುದಾದರೂ 
ಜೀವಕೋಶಪವೊಂದರ ಸಂಪಕ್ಕಕ್ಕೆ ಬಂದಾಗ 
ಹೀಗಾಗುವುದನ್ನು ನೋಡಬಹುದು. 
ವೈರಸ್ಸಿನ ಫಾಸ್ಗೊಳಿಅಪಿಡ್‌ ಹೊದಿಕೆಯಲ್ಲರುವ 
ಅದ್ಮೈಕೋಪ್ರೋಟೀನ್‌ ಆತಿಥೇಯ 
ಜೀವಕೋಶದ ಪೊರೆಯ ಮೇಲಅನ 
ಹೊಂದಿಕೆಯಾಗುವ ಗ್ರಾಹಕಕ್ಕೆ 
ಅಂಟಕೊಳ್ಳುತ್ತದೆ. ಎಂಡೋಸ್ಯೆಲೋಸಿಸ್‌ 
ಪ್ರಕ್ರಿಯೆಯ ಮೂಲಕ ಅಥವಾ ವೈರಸ್ಸಿನ 
ಹೊದಿಕೆಯು ಕೋಶಪೊರೆಯೊಟ್ಟಗೆ 
ಸಂಯೋಗವಾಗುವ ಮೂಲಕ ವಿರಿಯಾನ್‌ 
(ನ್ಯೂಕ್ಸಿಕ್‌ ಆಮ್ಲದ ತಿರುಳು ಮತ್ತು ಹೊರಗಣ 
ಕ್ಯಾಪ್ಲಿಡ್‌ ಉಜ್ಜ ರಚನೆ) ಆತಿಥೇಯ 
ಕೋಶದೊಳಗೆ ಪ್ರವೇಶಿಸುತ್ತದೆ. ಆತಿಥೇಯ 
ಜೀವಕೋಶದ ಕೋಶದ್ರವ್ಯದಲ್ಲರುವ 
ಕಣ್ಣಗಳು ಕ್ಯಾಪ್ರಿಡ್ಗನ್ನು ಕರಗಿಸಿ ವೈರಸ್‌ 
ಆರ್‌ಎನ್‌ಎಯನ್ನು ಬಡುಗಡೆಗೊಳಸುತ್ತವೆ. 
ವೈರಸ್‌ ಆರ್‌ಎನ್‌ಎ ಪ್ಪಪ್ರತೀಕರಣಗೊಳ್ಳುತ್ತಾ 
ಹೋಗುತ್ತದೆ ಮತ್ತು ವೈರಸ್‌ ಕ್ಯಾಪ್ಲಿಡ್‌ಗಾಗಿ 
ಪ್ರೋಟೀನ್‌ ಸಂಶ್ಲೇಷಣೆಯನ್ನು ಅದು 
ನಿರ್ದೇಶಿಸುತ್ತದೆ. ಸಂಕ್ಷಿಪ್ತವಾಗಿ 
ಹೇಳುವುದಾದರೆ, ಆತಿಥೇಯ ಕೋಶದ 
ಜನೆಟಕ್‌ ಮತ್ತು ಪ್ರೋಟೀನ್‌ ಸಂಪ್ಲೇಷಣಾ 
ವ್ಯವಸ್ಥೆಯನ್ನು ವೈರಸ್ಸಿನ ಜೀನೋಮ್‌ ತನ್ನ 
ಸುಪರ್ದಿಗೆ ತೆಗೆದುಕೊಳ್ಳುತ್ತದೆ. ತನ್ನದೇ 
ಶಾರೀರಿಕ ಮತ್ತು ಜನೆಟಕ್‌ ಕಾರ್ಯಗಳಂ೦ದ 
ಗರಬಡಿದಂತಾಗುವ ಆತಿಥೇಯ ಕೋಶವು 
ನಾಮಾವಶೇಷಗೊಂಡು ಹೊಸತಾಗಿ 
ಸೃಜಸಲ್ಪಟ್ಟ ಹಲವಾರು ವೈರಸ್‌ ಕಣಗಳನ್ನು 
ಬಡುಗಡೆಗೊಳಸುತ್ತದೆ. ಈ ಪ್ರತಿಯೊಂದು 
ವೈರಸ್‌ ಕಣಗಳೂ ಬೇರೊಂದು ಕೋಶವನ್ನು 
ಅಥವಾ ಹೊಸತಾದ ಆತಿಥೇಯ 
ಜೀವಿಯನ್ನು ಆಕ್ರಮಿಸಬಲ್ಲವು (ಚಿತ್ರ 3ನ್ನು 
ನೋಡಿ). ಹೆಚ್ಚನ ಸಂದರ್ಭಗಳಲ್ಲಿ. 
ವಿರಿಯಾನ್‌ ಆತಿಥೇಯ ಕೋಶದೊಳಗೆ 
ನುಸುಆದರೂ ಅಲ್ಲಿಯೇ 
ಅಡಗಿಕೊಂಡಿರುತ್ತದೆ. ಆತಿಥೇಯ 
ಜೀನೋಮ್‌ನೊಲ್ಟಗೆ ವೈರಸ್ಸಿನ ಜೀನೋಮ್‌ 
ಸಹಬಾಳ್ತೆಯ ತರಹದ ಸಂಬಂಧವನ್ನು 
ಏರ್ಪಡಿಸಿಕೊಳ್ಳುತ್ತದೆ. ಈ ಸಂಬಂಧವು 
ಹದಗೆಟ್ದಾಗ ಮಾತ್ರ (ರೋಗರಕ್ಷಣಾ ವ್ಯವಸ್ಥೆ 
ದಮರ್ಬ್ಜಲಗೊಂಡಾಗ) ಆತಿಥೇಯ ಕೋಶವು 
ರೋಗಗ್ರಷ್ಥವಾಗುತ್ತದೆ ಮತ್ತು ವೈರಸ್‌ 
ಕಣಗಳನ್ನು ಬಡುಗಡೆ ಮಾಡುತ್ತದೆ. 

ನುಷ್ಯರ Herpes simplex ಸೋಂಕನಲ್ವ 
ವಾವು ಇದನ್ನು ನೋಡಬಹುದು. 


pr) 
ಬ್ಯಾಕ್ಟೀರಿಯೋಫೇಜ್‌ 


೧7 ಪ್ರೋಟೀನ್‌ ಕವಚ/ಕ್ಯಾಪ್‌ಸಿಡ್‌ 


ಚಿತ್ರ ೦. ವೈರಸ್ತಿನ ರಚನೆ ಸರಳವಾಗಿದೆ. ಇದರ ತಿರುಳು ಒಂದೆಳೆ ಅಥವಾ ಎರಡೆಕೆಯ ಡಿಎನ್‌ಎ ಅಥವಾ 
ಆರ್‌ಎನ್‌ಎ ರೂಪದಲ್ಲ ಆನುವಂಶಿಕ ವಸ್ತುವನ್ನು ಹೊಂದಿದೆ. ಎಡ ಭಾಗದಲ್ತ್ಪರುವ ಬ್ಯಾಕ್ಷೀರಿಯೋ 
ಫೇಜ್‌ನಲ್ತ (ಬ್ಯಾಕ್ಟೀರಿಯಾಗಳನ್ನು ಅವಲಂಚಸಿರುವ ವೈರಸ್‌ಗಳು) ಎರಡೆಕೆಯ ಡಿಎನ್‌ಎ ಇದ್ದರೆ. ಬಲ 
ಭಾಗದಲ್ಪರುವ ಇನ್‌ಫ್ಲುಯೆಂರುಾ ವೈರಸ್ಸಿನಲ್ಪ ಎರಡೆಕೆಯ ಆರ್‌ಎನ್‌ಎ ಇದೆ. ತಿರುಅನ ಸುತ್ತ ಕ್ಯಾಪ್ಲಿಡ್‌ 
ಎಂದು ಕರೆಯಲಾಗುವ ಪ್ರೋಟೀನ್‌ ಕವಚವಿದೆ. ಇನ್‌ಫ್ಲುಯೆಂರುಾ ವೈರಸ್‌ ಸೇರಿದಂತೆ ಕೆಲ ವೈರಸ್‌ಗಳ 
ಕ್ಯಾಪ್ಟಿಡ್‌ಗಳು ಮೇದಸ್ಟಿನ ಹೊದಿಕೆಯಿಂದ ಆವರಿಸಲ್ಪಟ್ಟರುತ್ತವೆ. 


ಕೃಪೆ: Adapted from an image by Dr. Tim Sandle, Pharmaceutical Microbiology. URL: https://www.bbc. 
co.uk/staticarchive/2effc5b6f748963d346ae11763b12f9ef34ba8af jpg. 


ಉಗಮ ಮತ್ತು ವಿಕಾಸ 

ವೈರಸ್‌ಗಳು ಎಲ್ಪಿಂದ ಬಂದಿವೆ? ಇಂದು 
ನಾವು ನೋಡುತ್ತಿರುವ ವೈರಸ್‌ಗಳ 
ರೂಪವನ್ನು ಅವು ಹೇಗೆ ವಿಕಸಿಸಿಕೊಂಡಿವೆ? 
ವಿಜ್ಞಾನಿಗಳು ಠ ಪ್ರಶ್ನೆಗಳಗೆ ಉತ್ತರವನ್ನು 
ಎರಡು ಬಗೆಯಲ್ಲ ಕೊಡುವ ಪ್ರಯತ್ನ 
ಮಾಡುತ್ತಾರೆ. ಆನುವಂಶಿಕ ವಸ್ತುವನ್ನು. 
ರಾಸಾಯನಿಕ ವೈಶಿಷ್ಟ್ಯಗಳನ್ನು ಅಥವಾ 
ಮಣ್ಣಿನಲ್ಲ ವನ್ತು ಪಕೆಯುಳಕೆಗಳಲ್ಲ ವೈರಸ್‌ 
ಸೋಂಕಿನ ವಿಶಿಷ್ಟ ಲಕ್ಷಣಗಳನ್ನು ಅವರು 
ನೋಡುತ್ತಾರೆ: ಮತ್ತು ಬೇರೆಬೇರೆ ವೈರಸ್‌ಗಳ 
ಜನೆಟಕ್‌ ಅನುಕ್ರಮವನ್ನು ತುಲನೆ ಮಾಡುತ್ತಾ 
ಅವು ಒಂದಕ್ಕೊಂದು ಎಷ್ಟು ಹತ್ತಿರದ 
ಸಂಬಂಧಿಗಳಾಗಿವೆ ಎಂದು ಅಂದಾಜಸುತ್ತಾರೆ. 
ಭೂಮಿಯ ಮೇಲೆ ಜೀವಿಗಳ ಉಗಮದ 
ಹೊತ್ತಿನಲ್ಲೇ ವೈರಸ್‌ಗಳೂ ವಿಕಸನಗೊಂಡಿರ- 
ಬಹುದೆಂಬ ಸಾಂದರ್ಭಕ ಸಾಕ್ಷಿಗಳನ್ನು ಈ 
ಅಧ್ಯಯನಗಳು ಒದಗಿಸುತ್ತವೆ. ಅವುಗಳನ್ನು 
ಸಜೀವಿಗಳಾಗಿ ವರ್ಗ್ರೀಕರಿಸುವಲ್ಲ ಚರ್ಚೆಗಳು 
ನಡೆದರೂ ಕೂಡ ಉಳದ ಎಲ್ಲಾ ಜೀವಿಗಳಂತೆ 
ವೈರಸ್‌ಗಳ ಜನೆಟಕ್‌ ಸಂಕೇತಗಳನ್ನೂ 
ನ್ಯೂಕ್ಲಿಕ್‌ ಆಮ್ಲಗಳ ಒಂದೇ ಭಾಷೆಯಲ್ಲ 
ಬರೆಯಲಾಗಿದೆ. ಹೀಗಾಗಿ ಜವಜಗತ್ತಿಮೊಡನೆ 
ವೈರಸ್‌ಗಳ ವಿಕಸನ ಸಂಬಂಧ ತೀರಾ 
ಹತ್ತಿರದ್ದೆಂದು ತಿಆಯುತ್ತದೆ. ಕುತೂಹಲಕಾರಿ 
ವಿಷಯವೇನೆಂದರೆ, ಕೋಶವೊಂದನ್ನು 
ಸೋಂಕಿತಗೊಳಸುವ ವೈರಸ್‌ ಜೀನೋಮ್‌, 
ಬೇರೆ ಆತಿಥೇಯರ ಸೋಂಕುಕಾರಕ 
ವೈರಸ್‌ಗಳ ಜೀನೋಮ್‌ಗಳಗಿಂತ, 


ಆತಿಥೇಯ ಜೀನೋಮ್‌ನೊಟ್ಟಗೆ ಹೆಚ್ಚು 
ಸಮಾನ ಅಂಶಗಳನ್ನು ಹೊಂದಿರುತ್ತದೆ 
ಎಂದು ಕೆಲ ಅಧ್ಯಯನಗಳು ಸೂಚಿಸುತ್ತವೆ. 
ಇನ್ನು ಕೆಲ ಅಧ್ಯಯನಗಳು ಆತಿಥೇಯರ 
ಜನೆಟಕ್‌ ಸಂಕೇತದಲ್ಪ ವೈರಸ್‌ ಡಿಎನ್‌ಎ 
ಅನುಕ್ರಮವನ್ನು ತೋರಿಸುತ್ತವೆ. ಅಂತಹ 
'ಜನೆಟಕ್‌ ಸಹಬೆರೆಯುವಿಕೆ'ಯ 
ಸಂದರ್ಭಗಳು ವೈರಸ್‌ಗಳಗೆ ಆಕವಾದ 
ಇತಿಹಾಸವಿದೆ ಎನ್ನುವುದನ್ನು ಸೂಚಿಸುತ್ತವೆ. 
ಎರಡು ಬೇರೆಬೇರೆ ಜಾತಿಯ 
ಆತಿಥೇಯರನ್ನು ಸೋಂಕಿತರನ್ನಾಗಿ 
ಮಾಡಬಲ್ಲ ವೈರಸ್‌ಗಳ ಜೀನೋಮ್‌ಗಳ 
ನಡುವೆ ಹೋಲಕೆಯಿರುವುದನ್ನು ಇತ್ತೀಚೆಗಿನ 
ಅಧ್ಯಯನಗಳು ವಿಷದಪಡಿಸುತ್ತವೆ. 

ಆ ಮೂಲಕ ಎರಡು ಆತಿಥೇಯರ 
ಪೂರ್ವಜನನ್ನು ಸೋಂಕುಕಾರಕ 
ವೈರಸ್‌ಗಳ ಪೂರ್ವಜನೊಂದು 
ಸೋಂಕಿತಗೊಳಸುತ್ತಿದ್ದಿರಬಹುದು ಎಂದು 
ಅವು ಸೂಚಿಸುತ್ತವೆ. ಜೊತೆಗೆ. 
ಪರಾವಲಂಬಗಳ ಹಲವಾರು 
ಉದಾಹರಣಿಗಳು ಮತ್ತು ಇಂದು ಎಲ್ಲಾ 
ಜೀವಿಗಳೂ ಕನಿಷ್ಠ ಒಂದಾದರೂ 
ವೈರಸ್‌ನಿಂದ ಸೋಂಕಿಗೀಡಾಗುತ್ತವೆ 
ಎಂಬಂಶವು ವೈರಸ್‌ಗಳು 
ಅನಾದಿಯುಂದಲೂ ನಮ್ಮ ವಿಕಸನ 
ಜತೆಗಾರರಿರಬಹುದೆಂಬುದನ್ನು ಸೂಚಿಸುತ್ತವೆ. 


ಆದರೆ, ಈ ಸಂಬಂಧದ ಸ್ಟರೂಪವೆಂತಹದ್ದು? 
ನಿಸರ್ಗದಲ್ಪನ ಅತ್ಯಂತ ಜಟಲ ಆಣ್ಷಿಕ 


ಸಂಯೋಜನೆ ಎಂದು ವೈರಸ್‌ಗಳನ್ನು 
ಕರೆಯಬೇಕೆ ಅಥವಾ ಜೀವಿಯ ಅತ್ಯಂತ 
ಸರಳ ರೂಪವೆನ್ನಬೇಕೆ? ವೈರಾಣುಶಾಸ್ತ್ರಜ್ಞರ 
ನಡುವೆ ತುಂಬಾ ಭಿನ್ನಾಭಪ್ರಾಯಗಳವೆ- 
ಯಾದರೂ ಮೂರು ಸಿದ್ದಾಂತಗಳನ್ನು 
ಹೇಳಲಾಗಿದೆ. 'ಪ್ರಗತಿಪರ' ಸಿದ್ಧಾಂತದ 
ಪ್ರಕಾರ. ವೈರಸ್‌ಗಳು ಕೋಶವೊಂದರ 
ನ್ಯೂಕ್ಸಿಕ್‌ ಆಮ್ಲಗಳ ಸರಳ, ಚರ 
ತುಣುಕುಗಳಾಗಿ ಆವಿರ್ಭವಿಪಿ, ನಂತರ, 
ಹಾನಿಯಾದ ಪೊರೆಗಳನ್ನೊಳಗೊಂಡ 
ಕೋಶಗಳ ಒಳ-ಹೊರಗೆ ಪಡಾಡಬಲ್ಲ 
ಶಕ್ತಿಯನ್ನು ಗಳಸಿಕೊಂಡವು. ಪ್ರಗತಿಶೀಲ 
ವಿಧಾನದಲ್ಪ್ಲ. ಈ ತುಣುಕುಗಳು ಕೆಲ 
ರಚನಾತ್ಮಕ ಪ್ರೋಟೀನುಗಳ ಜನೆಟಕ್‌ 
ಅನುಕ್ರಮವನ್ನು ಅರ್ಜಸಿಕೊಂಡು 
ಆರೋಗ್ಯವಂತ ಜೀವಕೋಶಕ್ಕೆ 
ಅಂಟಕೊಳ್ಳುವ ಮತ್ತು ಸೋಂಕು ತರಬಲ್ಲ 
ಸಾಮರ್ಥ್ಯ ಗಳಸಿಕೊಂಡಿರಬಹುದು. 
ವ್ಯತಿರಿಕ್ತವಾಗಿ, 'ಪ್ರತಿಗಾಮಿ' (Regressive 
hypothesis) ಸಿದ್ದಾಂತದ ಪ್ರಕಾರ, 
ವೈರಸ್‌ಗಳು ಸಂಕೀರ್ಣವಾದ, ಪ್ರತಂತ್ರ 
ಜೀವಿಗಳಂದ ಉಗಮವಾಗಿದ್ದಿರಬಹುದು. 
ಪ್ರತಿಗಾಮಿ ಅಥವಾ ಮೊಟಕಾಗುವ ಕ್ರಿಯೆಯ 
ಮೂಲಕ ಕಾಲಾನುಕ್ರಮದಲ್ಲ ತಮ್ಮ 
ಜನೆಟಕ್‌ ಮಾಹಿತಿಗಳನ್ನು ಕಳೆದುಕೊಂಡು 
ಶೇ ಜೀವಿಗಳು ಮರುಸ್ಕಷ್ಟಿಗಾಗಿ 
ಪರಾವಲಂಜಗಳಾಗಿದ್ದಿರಬಹುದು. ಬೇರೆ 
ಜೀವಿಗಳ ಅಸ್ತಿತ್ಸ್ವಕ್ಸೂ ಮುನ್ನ ವೈರಸ್‌ಗಳು 
ಜೀವಿಗಳಾಗಿದ್ದಿರಅಕ್ಕಿಲ್ಲ ಎಂಬ ಊಹೆಯ 
ಆಧಾರದ ಮೇಲೆ ಈ ಎರಡು 
ಸಿದ್ದಾಂತಗಳು ರೂಪುಗೊಂಡಿವೆ. ಆದರೆ, 
ಜೀವಕೋಶಗಳಗಿಂತಲೂ ಮೊದಲೇ 
ವೈರಸ್‌ಗಳ ಉಗಮವಾಗಿದ್ದರೆ? "ವೈರಸ್‌ 
ಮೊದಲು' (virus first hypothesis) 
ಸಿದ್ದಾಂತದ ಪ್ರಕಾರ ವೈರಸ್‌ಗಳು 
ಜೀವಕೋಶಪೂರ್ವ ಜಗತ್ತಿನಲ್ಪ 
ಸ್ವಪ್ರತೀಕರಣಗೊಳ್ಳಬಲ್ಲ ಘಟಕಗಳಾಗಿ 
ಉಗಮಗೊಂಡಿದ್ದಿರಬಹುದು. 
ಕಾಲಾನುಕ್ರಮದಲ್ಲ ಈ ಘಟಕಗಳು ಇಂದು 
ನಾವು ನೋಡುತ್ತಿರುವ ಕ್ರಮಬದ್ಧವಾದ 
ಮತ್ತು ಸಂಕೀರ್ಣ ಸ್ವರೂಪವನ್ನು 
ವಿಕಸಿಸಿಕೊಂಡಿರಬಹುದು. ಇವುಗಳಲ್ಲ 
ಅತ್ಯಂತ ಸಂಭವನೀಯ ಸಿದ್ದಾಂತವಾವುದು? 
ವೈರಸ್‌ಗಳು ಹಲವಾರು ಕಾಲಘಟ್ಟಗಳಲ್ಲಿ. 
ಹಲವಾರು ಪ್ರತಂತ್ರ ವ್ಯವಸ್ಥೆಯಲ್ಲ 
ಉಗಮಗೊಂಡಿರಬಹುದು ಎಂದು ಪ್ರಸುತ 
ಅಧ್ಯಯನಗಳು ಸೂಚಿಸುತ್ತವೆ. ಅಷ್ಟೇ ಅಲ್ಲ. 
ವೈರಸ್‌ಗಳು ಕ್ಷಿಪ್ರವಾಗಿ ವಿಕಸನ 
ಹೊಂದುವುದರಿಂದ, ನವೀನ ಪ್ರಭೇದಗಳ 
(ಉದಾಹರಣೆಗೆ $AR5-CಂV-2) ಅನ್ವೇಷಣೆ 
ತ್ವರಿತವಾಗಿ ನಡೆಯುತ್ತಿದೆ. ಆದರೆ. 
ಅವುಗಳ ಮೂಲವನ್ನು ಹುಡುಕುವುದು 
ಮತ್ತು ವಿಕಸನವನ್ನು ಅರ್ಥೈಸಿಕೊಳ್ಳವುದು 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 13 


ಸವಾಲಷ್ಟೇ ಅಲ್ಲ, ನಿರಂತರ ಕುತೂಹಲಕಾರಿ 
ಸರಕಾಗಿದೆ. 


ಕೊನೆಯ ಮಾತು 

ವೈರಸ್‌ಗಳನ್ನು ಕೇವಲ ರೋಗಕಾರಕ 
ಸೂಕ್ಷಾ ಣಉುಜೀವಿಯನ್ನಾಗಿ 
ಪರಿಗಣಿಸಲಾಗುತ್ತಿದ್ದರೂ ಮಾನವರೊಂದಿಗೆ 
ಅವು ತುಂಬಾ ಸಂಕೀರ್ಣ ಮತ್ತು 
ವೈವಿಧ್ಯಮಯ ಪ್ರಕಾರದಲ್ಲ ವರ್ತಿಸುತ್ತವೆ. 
ನಮ್ಯ ದೇಹವು ಜೀರ್ಣಕ್ರಿಯೆಗೆ 
ಅನುಕೂಲಕಾರಿ ಬ್ಯಾಕ್ಟೀರಿಯಾಗಳನ್ನು 
ಹೊಂದಿರುವಂತೆ ಹಲವಾರು ಉಪಕಾರಿ 
ವೈರಸ್‌ಗಳಗೂ ಆಶ್ರಯ ನೀಡಿದೆ. 
ಜೀರ್ಣಾಂಗವ್ಯೂಹ. ಶ್ವಾಸಕೋಶ ಹಾಗು 
ಪ್ರಜನನ ವ್ಯವಸ್ಥೆಯ ಲೋಳ್ಟೊರೆಯಲ್ಲರುವ 


ಬ್ಯಾಕ್ಟೀರಿಯೋಫೇಜ್‌ಗಳು 
(ಬ್ಯಾಕ್ಟೀರಿಯಾಗಳನ್ನು ಅವಲಂಚಸಿಪೆ) 
ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳು. ಈ 
ಬ್ಯಾಕ್ಟೀರಿಯೋಫೇಜ್‌ಗಳು ನಮ್ಮನ್ನು 
ಹಲವಾರು ರೋಗಕಾರಿ 
ಬ್ಯಾಕ್ಟೀರಿಯಾಗಳಂ೦ದ ರಕ್ಷಿಸುತ್ತವೆ ಎಂದು 
ಇತ್ತೀಚೆಗಿನ ಸಂಶೋಧನೆಗಳು ತೋರಿಸಿವೆ. 
ಬೇಧಿ, ನಂಜು. ಚರ್ಮರೋಗಗಳು 
ಸೇರಿದಂತೆ ಸ್ಥಾಫಿಲೋಕಾಕಸ್‌ ಆರಿಯಸ್‌ 


(Staphylococcus aureus) ಮತ್ತು 
ಸಾಲ್ಕೋನೆಲ್ಲಾ ಪ್ರಭೇದದ (Salmonella sp) 


ಸೋಂಕುಗಳಗೆ ಈ ತರಹದ ಫೇಜ್‌ಗಳನ್ನು 
ಚಿಕಿತ್ಸೆಯಾಗಿ ಬಳಸಲಾಗುತ್ತಿದೆ. ಕೆಲ 
ವೈರಸ್‌ಗಳು ನಮ್ಮನ್ನು ರೋಗಕಾರಿ 


ವೈರಸ್‌ಗಳಂದ ರಕ್ಷಿಸುತ್ತವೆ. ಉದಾಹರಣೆಗೆ. 


ಸುಪ್ತವಾದ ಹರ್ಪಿಸ್‌ ಸಿಂಘ್ಲೆಕ್‌ (Herpes 
simplex) ವೈರಸ್ಸು ಕ್ಯಾನ್ಸರ್‌ ಕೋಶಗಳು 
ಹಾಗು ವೈರಸ್‌ಗಳ೦ದ ಬಾಧಿತಗೊಂಡ 
ಜೀವಕೋಶಗಳನ್ನು ಪತ್ತೆಹಚ್ಚುವಲ್ಲ 
ನೈಸರ್ಗಿಕ ಕೊಲೆಗಾರ ಕೋಶ 
(ನ್ಯಾಚುರಲ್‌ ಕಿಲ್ಲರ್‌ ಸೆಲ್‌) ಗಳಗೆ 
ನೆರವಾಗುತ್ತದೆ. ವೈರಸ್‌ಗಳು ಸೂಕ್ಷ್ಮಜೀವಿ 
ವಿಜ್ಞಾನ ಮತ್ತು ತಆವಿಜ್ಞಾನಗಳಲ್ಲ 
ಮಹತ್ವವಾಗಿರುವುದಷ್ಟೇ ಅಲ್ಲದೇ, ವೈರಸ್‌ 
ಹಾಗು ಬ್ಯಾಕ್ಟೀರಿಯಾಗಳ೦ದ ಉಂಬಲಾಗುವ 
ರೋಗಗಳ ಚಿಕಿತ್ಸೆಯಲ್ಲಯೂ 
ಬ್ಯಾಕ್ಟೀರಿಯೋಫೇಜ್‌ಗಳ ಬಳಕೆ ಮಹತ್ವದ 
ಪಾತ್ರವನ್ನು ವಹಿಸಿಕೊಂಡು ಔಷಧ 
ಕ್ಷೇತ್ರದಲ್ಲ ಭರವಸೆಯನ್ನು ಮೂಡಿಸಿದೆ. 


ಚಿತ್ರ 3. ಹೊದಿಕೆಯಿಂದಾವೃತವಾದ 
ಆರ್‌ಎನ್‌ಎ ವೈರಸ್ಸಿನ 
ಸ್ಪಪ್ರತೀಕರಣದ ಸರಳೀಕೃತ ಚಿತ್ರ. 
ಹೊದಿಕೆಯುಂದಾವೃತವಾದ [od 
ವೈರಸ್ಸಿನ ಮರುಸೃಷ್ಟಿ 
ಹೀಗಾಗುತ್ತದೆ: ಎ. ಆತಿಥೇಯ 
ಕೋಶಪೊರೆಗೆ ವೈರಸ್ಸಿನ 
ಹೊದಿಕೆಯ ಜೋಡಣೆ. ಬ. 
ಎಂಡೋಸ್ಯೆಟೋಸಿಸ್‌ 
ಪ್ರಕ್ರಿಯೆಯ ಮುಖಾಂತರ 
ವಿರಿಯಾನ್‌ ಪ್ರವೇಶ. ಸಿ. 
ಕೋಶದ್ರವ್ಯದ ಕಿಣ್ಣಗಳ 
ಮುಖಾಂತರ ಬಡುಗಡೆಗೊಂಡ 
ವೈರಸ್ಸಿನ ಆರ್‌ಎನ್‌ಎ. ಡಿ. 
ವೈರಸ್‌ ಆರ್‌ಎನ್‌ಎ ಸಂಶ್ಲೇಷಣೆ. 
ಇ. ವೈರಸ್‌ ಪ್ರೋಟೀನ್‌ 
ಸಂಶ್ಲೇಷಣೆ. ಎಫ್‌. ವೈರಸ್‌ 
ಕಣಗಳ ಜೋಡಣೆ ಮತ್ತು, ಜ. 
ಹೊದಿಕೆಯುಂದಾವೃತಗೊಂಡ 
ವೈರಸ್‌ ಕಣಗಳ ಬಡುಗಡೆ. 


ಕೃಪೆ: GrahamColm, Wikimedia 
Commons. URL: https://commons. 
wikimedia.org/wiki/File:HepC_replication. 
png. License: CC-BY. 


14 ' ೫ ಪಂಡೆರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


೫ 


¥ 


$4 


wu 


Hy ಕ್ಯ 


ಪ್ರಮುಖ ಅಂಶಗಳು 


ವೈರಸ್‌ಗಳು ಅತ್ಯ೦ತ ಸೂಕ್ಷ ಜೀವಿ ಘಟಕಗಳಾಗಿದ್ದು ಬ್ಯಾಕ್ಷೀರಿಯಾಗಳಗಿಂತಲೂ ಚಿಕ್ಕದಾಗಿವೆ. ಸಾಧಾರಣ 
ಸೂಕ್ಷದರ್ಶಕದ ಮುಖಾಂತರ ಅವುಗಳನ್ನು ನೋಡಲಾಗದು. 

ವೈರಸ್‌ಗಳು ಡಿಎನ್‌ಎ ಅಥವಾ ಆರ್‌ಎನ್‌ಎಯನ್ನು ಆನುವಂಶೀಯ ವಸ್ತುವನ್ನಾಗಿ ಹೊಂದಿರುತ್ತವೆ. ಒಂದೇ 
ವೈರಸ್‌ನಲ್ಲ ಇಲ್ಲಿಯವರೆಗೂ ಎರಡೂ ಬಗೆಯ ನ್ಯೂಕ್ಲಿಕ್‌ ಆಮ್ಲಗಳು ಪತ್ತೆಯಾಗಿಲ್ಲ. 

ವೈರಸ್‌ಗಳನ್ನು ಸಜೀವಿಯನ್ನಾಗಿ ವರ್ಗೀಕರಿಸಬೇಕೋ ಅಥವಾ ನಿರವಿಯಾಗಿಯೋ ಎಂಬುದರ ಕುರಿತು ಚರ್ಚೆ 
ನಿರಂತರವಾಗಿ ನಡೆದಿದೆ. 

ಆತಿಥೇಯ ಕೋಶದೊಳಕ್ಷೆ ಪ್ರವೇಶಿಸಿದೊಡನೆಯೇ ವೈರಸ್‌ ಜೀನೋಮ್‌ ಆತಿಥೇಯ ಕೋಶದ ಜನೆಟಕ್‌ ಮತ್ತು 
ಪ್ರೋಟೀನ್‌ ಸಂಸ್ಲೇಷಣಾ ವ್ಯವಸ್ಥೆಯನ್ನು ಸ್ವಾಧೀನಪಡಿಸಿಕೊಂಡು ಪ್ವಪ್ರತೀಕರಣ ಮತ್ತು ತನ್ನ ಪುನರುತ್ಪಾದನೆಗೆ 
ಬಳಸಿಕೊಳ್ಳುತ್ತದೆ. 

ಆತಿಥೇಯ ಕೋಶದ ಹೊರಗೆ ವೈರಸ್‌ಗಳು ಗಾಅ, ನೀರು, ಮಣ್ಣು ಮತ್ತು ಹಲವಾರು ಮೇಲ್ಕೈಗಳಲ್ಲ ಜೀವವಿಲ್ಲದ 
ನಿಷ್ಟಿಯ ಕಣಗಳಂತೆ ಇರುತ್ತವೆ. 

ಭೂಮಿಯ ಮೇಲೆ ಪ್ರಥಮ ಜೀವಿಯ ವಿಕಸನದ ಹೊತ್ತಲ್ಲೇ ಮೊದಲ ವೈರಸ್‌ ಕೂಡ ವಿಕಸಿಸಿದ್ದಿರಬಹುದು: ಹಾಗಾಗಿ, 
ಜೀವಜಗತ್ತಿನೊಡನೆ ವೈರಸ್‌ಗಳು ವಿಕಸನ ಸಂಬಂಧ ಹೊಂದಿರಬಹುದು ಎಂದು ಸಾಕ್ಷಿಗಳು ಮಡಿಯುತ್ತವೆ. 
ವೈರಸ್‌ಗಳ ಉಗಮದ ಕುರಿತು ಮೂರು ಕಲ್ಪತ ಸಿದ್ಧಾಂತಗಳು - ಪ್ರಗತಿಪರ. ಪ್ರತಿಗಾಮಿ ಮತ್ತು ವೈರಸ್‌ ಮೊದಲು 
ಸಿದ್ದಾಂತ- ಚಾಲ್ತಿಯಲ್ಲಿವೆ. ಲಭ್ಯವಿರುವ ಸಾಕ್ಷಿಗಳು ವೈರಸ್‌ಗಳು ಹಲವಾರು ಬಾರಿ ಹಲವು ಪ್ರತಂತ್ರ ವಿಧಾನಗಳ 
ಮೂಲಕ ವಿಕಸಿಸಿವೆ ಎಂಬುದನ್ನು ಸೂಚಿಸುತ್ತವೆ. 

ವೈರಸ್‌ಗಳು ಕ್ಷಿಪ್ರವಾಗಿ ವಿಕಸಿಸುತ್ತಿವೆ ಮತ್ತು ನವೀನ ಪ್ರಭೇದಗಳು ಪದೇಪದೇ ಪತ್ತೆಯಾಗುತ್ತಿವೆ. ಹಾಗಿದ್ದರೂ 
ಅವುಗಳ ಮೂಲ ಮತ್ತು ವಿಕಸನಗಳಕನ್ನು ಅರ್ಥ ಮಾಡಿಕೊಳ್ಳುವುದು ಸವಾಲಾಗಿದೆ. 

ನಮ್ಯೊಡನೆ ವೈರಸ್‌ಗಳು ಸಂಕೀರ್ಣ ಮತ್ತು ವೈವಿಧ್ಯಮಯ ರೀತಿಯಲ್ಲ ವರ್ತಿಸುತ್ತವೆ. ಕೆಲವು ರೋಗಗಳನ್ನು 
ತಂದರೆ, ಇನ್ನು ಕೆಲವು ಬ್ಯಾಕ್ಷೀರಿಯಾ ಮತ್ತು ವೈರಸ್‌ಗಳ ರೋಗಗಳಂದ ನಮ್ಮನ್ನು ರಕ್ಷಿಸುತ್ತವೆ. 


ಟಪ್ಪಣಿ: ಲೇಖನದ ಶೀರ್ಷಿಕೆಯ ಹನ್ನೆಲೆಯಲ್ಲ ಇರುವ ಚಿತ್ರದ ಮೂಲ: 


https://www.freepik.com/free-vector/close-up-isolated-object-different-typesvirus_7431841.htm. 
ಕೃಪೆ: user brgfx, Freepik.com. License: CC-BY. 


ಲೇಖಕ: ಭೋಲೇಶ್ವರ ದುಬೆ ಇವರು ಭೋಪಾಅನ ಬರ್ಕತುಲ್ಲಾ ವಿಶ್ವವಿದ್ಯಾಲಯದಿಂದ ಪಿಎಚ್‌ಡಿ ಪಡೆದು, ಮಧ್ಯಪ್ರದೇಶದ ಇಂದೋರಿನ ಮಾತಾ ಜೀಜಾಬ್ಯಾ 
ಸ್ನಾತಕೋತ್ತರ ಕಾಲೇಜನ ಸಸ್ಯವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯುಷ್ಥರಾಗಿ ನಿವೃತ್ತರಾದವರು. ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಗಳಲ್ಲ ಅವರು 


ಸಕ್ರಿಯರಾಗಿದ್ದು ವಿಜ್ಞಾನ ಲೇಖನಗಳನ್ನು ಬರೆಯುವ ಆಸಕ್ತಿ ಹೊಂದಿದ್ದಾರೆ. ಅವರನ್ನು dಟbbholeshwar@gmail.com ಮಿಂಚಂಚೆಯಲ್ಲ 
ಸಂಪರ್ಕಿಸಬಹುದು. 


ಅನುವಾದ: ಮನೋಜ ಗೋಡಖೋಲೆ | ಪರಿಶೀಲನೆ: ಚಂದ್ರಿಕಾ ವಿಜಯೇಂದ್ರ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 15 


